ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ಕೈಗಾರಿಕೆಗಳ ಪುನರಾರಂಭದ ಬಗ್ಗೆ 
ಶ್ರೀ ವಿಜಯ ಸಿಂಗ್‌ (ಸ್ಠಳೀಯ ಸಂಸ್ಥೆಗಳ ಕ್ಲೇತು:- 


238 (193) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಬೀದರ್‌ ಜಿಲ್ಲೆ, ನೌಬಾದ್‌, ಕೊಳಾರಣೆ) ಹುಮನಾಬಾದ್‌ ಮತ್ತು ಬಸವಕಲ್ಯಾಣದ ಕೈಗಾರಿಕಾ 
ಪ್ರದೇಶ ಹಾಗೂ ಇತರ ಪ್ರದೇಶಗಳಲ್ಲಿ ಸ್ಥಾಪಿಸಲಾಗಿರುವ ಕೈಗಾರಿಕೆಗಳು ಎಷ್ಟು ; 


(ಆ) ಇವುಗಳಲ್ಲಿ ಜಾಲ್ಲಿಯಲ್ಲಿರುವ ಹಾಗೂ ಮುಚ್ಚಿಲಾದ ಕೈಗಾರಿಕೆಗಳು ಎಷ್ಟು ; ಮುಚ್ಚಲಾದ 
ಕೈಗಾರಿಕೆಗಳ ಪುನರಾರಂಭಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ? 


